ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಮಾನ್ಯ ಸಚಿವರು 
ತ್ತಿ $ 


1627 


ಶ್ರೀ ನಿರಾಣಿ ಹಣಮಂತ್‌ ರುದ್ರಷ್ಟ 
(ಪದವೀಧರರ ಕ್ಲೇತು 


11-03-2022 


ಹಣ ಪಾವತಿಯಾಗದಿರುವುದು 


ಸರ್ಕಾರದ ಗೆಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರ ಕೈಗೊಂಡ 
ಕ್ರಮಗಳೇಮ; (ಸಂಪೂರ್ಣ 
ಮಾಯಿತಿ ಮತ್ತು ವರದಿ 
ಬೀಡುವುದು) 


ಕ್ರ. ಪ್ರಶ್ನೆ ಉತ್ತರ 

ಸಂ | - 
ಅ) | ಪ್ರಥಾನಮಂತ್ರಿ ಕಿಸಾನ ಪ್ರಥಾನಮಂತಿ ಕ8ಸಾನ್‌ ಸಮ್ಸ್ನಾನ್‌ ವಿಧಿ ಯೋಜನೆ | 
ಸಮ್ಮಾನ್‌ ಬಿಧಿ ಯೋಜನೆ | ಅಡಿಯಲ್ಲಿ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ 
| ಅಡಿಯಲ್ಲಿ ಡಿಸೆಂಬರ್‌- | ಜಿಲ್ಲೆಗಳ ಒಟ್ಟು" 7,1307 ರೈತರಿಗೆ 'ಡಿಸೆಲಬರ್‌- | 
ಮಾರ್ಚ್‌ ಕಂತಿನ ಹಣ ರೈತರಿಗೆ ಮಾರ್ಜ್‌ ಕಂತಿನ ಹಣ ಪಾವತಿಯಾಗಿದ್ದು ' 
ಪಾವತಿಯಾಗಿದೆಯೇ; | ತಾಲ್ಲೂಕುವಾರು ಮಾಹಿತಿಯನ್ನು ಅನುಬಂಧದಲ್ಲಿ | 
ಹಾಗಿದ್ದಲ್ಲಿ, ವಿಜಯಪುರ, | ನೀಡಲಾಗಿದೆ. | 4 
ಬಾಗಲಕೋಟೆ, ಬೆಳಗಾವಿ 
ಜಿಲ್ಲೆಗಳಲ್ಲಿ" ಎಷ್ಟು ರೈತರಿಗೆ |; 
| | ಪಾಪತಿ ಆಗಿದೆ; 
(ತಾಲ್ಲೂಹುಬಾರು ಮಾಯಿತಿ | [ 
ನೀಡುವುದು) | i 

ಆ) ಡಿಸೆಂಬರ್‌ ಮಾರ್ಜ್‌ ಕಂತಿನ! ಈ . ಅವಧಿಯ ಕಂತಿನ ಹಣ ಪೂರ್ಣ 


\ 


ಅರ್ಥಿಕ 


ಪಾವತಿಯಾಗದಿರುವುದು ಸರ್ಕಾರದ ಗಮನದಲ್ಲಿದೆ. 


R § , 1 
ಖ.ಐಂ.ಕಸಾನ್‌ ಯೋಜನೆಯ ವಿಯಮಾನುಸಾರ 
ಫಲಾನುಭವಿಗಳ ಅರ್ಹತೆಯನ್ನು ನಿಯತಕಾಲಿಕವಾಗಿ | 


ಖಾತ್ರಿಪಡಿಸಿಕೊಳ್ಳುವುದು ರಾಜ್ಯದ ಜವಾಬ್ದಾರಿ | 
ಆಗಿರುತ್ತದೆ. ಈ ವಿಟ್ಟಿನಲ್ಲಿ ಫಲಾನುಭವಿ ' ರೈತರ | 
ಜಮೀನು ಮಾಲೀಕತ್ವ ವಿವರಗಳನ್ನು 


ಪರಿಶೀಲಿಸಲಾಗುವುದು. ಫಲಾನುಭವಿಗಳ ಜಮೀವಿನ | 
ವಿವರಗಳನ್ನು 'ಭೂಮಿ' ತಂತ್ರಾಂಶ ಆಧಾರದ ಮೇರೆಗೆ | 
ಪರಿಶೀಲನೆಗೆ ಒಳಪಡಿಸಿ ತಾಳೆಯಾಗದ . ಸುಮಾರು 
18.54 ಲಕ್ಷ ರೈತರ ಮಾಹಿತಿಯನ್ನು ತಾತ್ಕಾಲಿಕವಾಗಿ 
ನೆರಪು ವರ್ಗಾವಣೆ ಪಕ್ರಿಯೆಯಲ್ಲಿ ' 
ತಡೆಹಿಡಿಯಲಾಗಿರುತ್ತದೆ. ಹೀಗೆ ತಡೆಹಿಡಿದಿರುವ ರೈತರ | 


ಮಾಹಿತಿಯನ್ನು ಕ್ಲೇತ್ರ ಮಟ್ಟದಲ್ಲಿ ಪರಿಶೀಲನೆಗೆ. 
ಒಳಪಡಿಸಿ, ' ಅರ್ಹರೆಂದು ಗುರುತಿಸಲ್ಪಟ್ಟ ರೈತರ! 
ವಿವರಗಳನ್ನು ಆರ್ಥಿಕ ನೆರಪು ವರ್ಗಾಷಣೆ 


ಪ್ರಕ್ರಿಯೆಯಲ್ಲಿ ತಡೆಮುಕ್ತಗೊಳಿಸಿ, ಬಾಕ ಇರುವ ಎಲ್ಲಾ ' 
ಅರ್ಹ ಕಂತುಗಳನ್ನು ಯೋಜನೆಯಡಿ ನೀಡಲಾಗುತ್ತದೆ. | 


ಈವರೆಗೆ 1377 ಲಕ್ಷ ಫಲಾನುಭವಿ ರೈತರ 
ವಿವರಗಳನ್ನು ಕ್ಲೇತ್ರಮಟ್ಟದಲ್ಲಿ ಮರುಪರಿಶೀಲಿಸ-.!. 
ಲಾಗಿರುತ್ತದೆ ಹಾಗೂ ಬಾಕಿಯಿರುವ ರೈತರ ವಿವರಗಳ | 
ಮರುಪರಿಶೀಲನಾ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


ಕಳೆದ 0೦ ವರ್ಷಗಳಲ್ಲಿ 
ಜಮೀನು ' ವಿಭಾಗ 
ಮಾಡಿಕೊಂಡಿರುವ ರೈತರು ಈ 
ಯೋಜನೆಯನ್ನು ಪಡೆಯಲು 
ಅರ್ಕರಾಗಿರುತ್ತಾರೆಯೇ; 


ಪಿ.ಎಂ.ಕಿಸಾನ್‌ ಯೋಜನೆಯ 'ನಿಯಮಾನುಸಾರ 

01.02.2019 ರ ನಂತರ ಕೃಷಿ ಜಮೀನನ್ನು 
ಸ್ಮಾಧೀನಪಡೆದಿರುವ ಕುಟಿಂಬವು 
ಅರ್ಹರಾಗಿರುವುದಿಲ್ಲ. 


ರೈತ 


ರಾಜ್ಯದಲ್ಲಿ ಆಗಸ್ಟ್‌ - 
ನವೆಂಬರ್‌ ಅವಧಿಯಲ್ಲಿ 
ರಾಜ್ಯದ ರೈತರಿಗೆ 18 ಲಕ್ಷಕ್ಕೂ 
ಅಧಿಕ ರೈತರಿಗೆ ವರ್ಗಾವಣೆ 
ಆಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಆಗಸ್ಟ್‌. - ನವೆಂಬರ್‌ 2021-21 ಅವಧಿಯಲ್ಲಿ 
ರಾಜ್ಯದ 53.83 ಲಕ್ಷ ರೈತರಿಗೆ ಯೋಜನೆಯಡಿ ಆರ್ಥಿಕ 
ನೆರವು ವರ್ಗಾವಣೆ ಆಗಿರುತ್ತದೆ. ವರ್ಗಾವಣೆ ಮಾಡಲು 
ಬಾಕಿ ಇರುವುದಿಲ್ಲ. 


ಈ ಯೋಜನೆಯ ಕುರಿತು 


ರೈತರಿಗೆ ಮಾಹಿತಿ ಒದಗಿಸುವ 


ನಿಟ್ಟಿನಲ್ಲಿ ಯಾವ 
ಯೋಜನೆಗಳನ್ನು 
ಹಮಿಿತೊಳ್ಳಲಾಗಿದೆ 


ರೀತಿ 


ಮತ್ತು 


|. ಮುಂದಿನ... ಯೋಜನೆಗಳು. 


ಯಾವುವು? (ಈ . ಈುದಿತು 


.| ಮಾಹಿತಿ. ಒದಗಿಸುವುದು) 


ಹೋಬಳಿ, ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟಿದ ಕೃಷಿ 
ಇಲಾಖೆ ಕಛೇರಿಗಳಲ್ಲಿ ಯೋಜನೆಯ ಕುರಿತು ರೈತರಿಗೆ 
ಮಾಹಿತಿ ನೀಡಲು ಹಾಗೂ ಸದರಿ ಯೋಜನೆಯಡಿ 
ನೋಂದಾಯಿಸಲು ಕ್ರಮವಹಿಸಲಾಗಿದೆ ಮತ್ತು ರೈತರು 


'ಖುದ್ಮಾಗಿ ತಮ್ಮ ಅರ್ಜಿಯ ಸ್ಥಿತಿ ಮತ್ತು ಆರ್ಥಿಕ ನೆರವು 
ವಗಾ£ವಣೆ.. ಸುರಿತು_..?ಬಜ1SAN_... ಮೊಬೈಲ್‌ ್ಯಪ್‌. ಸ 
ಮೂಲಕ, 


https//truitspmk karnataka. gov.in/ MIS; Report/Chec 
kStatus.aspx 


ಮುಂದಿನ ಯೋಜನೆಗಳ ಬಗ್ಗೆ 


ಸಂಖ್ಯೆ: 


ಕೃಇ 26 ಕೃಕ್ಳೇಉ 2022 


ತೀರ್ಮಾನಿಸಲಾಗುವುದು. 


ಅಮುಬಂಭಧ 
LCQ-1627 
ಪಿ.ಎಂ4ಸಾನ್‌ಯೊಳಣಜನಯಡ ಡಿಸೆಂಬರ್‌ ಮಾರ್ಚ್‌ 02722) ಜಾತಾರ್ಮೌಾಸಿಕದಲ್ಲ ಆರ್ಥತನರಪು' ವರ್ಗಾಷಣಯ 
ವಿವರಗಳು 
ಬೆಳಗಾವಿ ಜಿಲ್ಲೆ ಫಲಾನುಭವಿಗಳ ಸಂಖ್ಯೆ 
i 2 ಬಿ 
pS | 1ನೇ | 2ನೇ 3ನೇ 4ನೇ 5ನೇ 6ನೇ | 72ನೇ | 8ನೇ 9ನೇ | 10ನೇ ಬಟ 
ಫ್‌ ತಂತು | ಕೆಂತು | ಕಂತು |! ಕೆಂತು | ಕಂತು | ಕಂತು | ಕಂತು| ಕಂತು | ತೆಂತು | ಕಂತು | ೫ 
ಗ IS 5 | 392} 920] 508 891) 2072; 2876 22೨೦5 317] 26358] 
"ರಾಮದುರ್ಗ 641 64; 42 5031 3511 671| 1638) 5712; 2017, 211] 29402; 
ಗೊಕಾಕ್‌ Ki 73 73 ಸ್ವತ 1257) 780 2085} 2545 5168}) 24748 128) 36912 
ಅಥನಿ ಸ 77 142 1095] 770 1256) 348i} 10997] 48771 530) 57196 
ಸವದತ್ತಿ 107 108 147 502 466 742} 1956 7825| 24124 261] 36377| 
ಹುಕ್ಕೇರಿ 134 135 128 510 266 550 2003 5998} 31370 1711 41305 
ಚಿಕ್ಕೋಡಿ | 65} 71] 170 1170| 720 1077]) 2716} 11241 43331 431) 61052 
ಬೈಲಹೊಂಗಲ 316| 3171 157 757 583 409) 1244 5490] 19807 887) 29967 
ಖಾನಾಪುರ | 103] 103) 15, 392 228 291} 1763 5176, 19907, 379 29257 
ಬೆಳಗಾಂವಿ f 177 178) 190| 598 720 434 1853 77151 19583 35, 339, 
ಅಟ್ಟು | 3209, 1220} 12371 7333] 5392 8406] 21371| 74198] 274093] 3360} 398323] 
| ನ | ಫಲಾನುಭವಿಗಳ ಸಲಖ್ಯೆ | | 
| RE ee: F ! 2 | 
ಬಸವನ f r | | | 
ಬಾಗೇವಾಡಿ 34 34 34 186 918 729 608 5094] 12500 1649) 22786 
ವಿಜಯವು 56} 57, 121} 27 3435) 21034) 2216} 7354} 22719 4270, 38539 
ಸಿಂಧಗಿ 67] 67 49 150 977] 1435 300 5791) 24336 1420| 36092] 
ಇಂಡಿ 112 113) 135} 360) 1443 2059) 1733 4362 24411) 3925, 38653 
ಮುದ್ದೇಬಿಹಾಳ I 60 621 sel 165 760 582 478 3049| 12254 2403] 19859 
[ಒಟ್ಟು | 329} 333] 395] 1138| 5533] 5839] 4835 27650| ೨62201 13667] 155939) 
| ' 
ಬಾ | - ಫಲಾನುಭವಿಗಳ ಸ೦ಖ್ಯೆ | 
Fons IE TIS SET IE TE TE TART TOE TOR ಸ 
_—— ಲ ಕಂತು | ಕಂತು | ತೆಲತು | ಶೆಲಷೂ ಸಂತು | ಕೆಂತು | ಕಂತು | ಕಂತು ಕಂತು | ಕಲತು 1 ಹ 
ಬಾಗಲಕೋಟೆ 93] 93 30 75 269 282 331 2199 9397 3698| 16467 
'ಜಮಖಂಡಿ 57] 57 248] 337) 1562 1632] 2033 6484 22707 7523, 22500] 
ಹುನಗುಂದ 55) 571 127 148 655 914 531 4253] 18757 3240| 28737 
ಬೀಳಗಿ 46 46 405 23 576 410| 378 2970 8788 3352 16994, 
ಬಾದಾಮಿ J. 79 7 50] 125 1066 1008} 1173) 3176} 19464 2529 28749) 
ಮುಧೋಳ 92 92 160 150 861 753 963 5498) 14293 2066} 24928 
ಒಟ್ಟು 422 424 920 858 2989] 4999} 5469) 24580] 93406] 22708) 158775 


